ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ರಾಜ್ಯದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳಿಂದ ಎಷ್ಟು ಮಂದಿಗೆ ತರಬೇತಿ ನೀಡಲಾಗಿದೆ 
ಶ್ರೀ ಆರ್‌. ಪ್ರಸನ್ನಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
46 (101) ಮಾನ್ಯ ಉಪಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳಿಂದ ವಾರ್ಷಿಕ ಎಷ್ಟು ಮಂದಿಗೆ ತರಬೇತಿ ನೀಡಲಾಗುತ್ತಿದೆ; 
ಯಾವ ಯಾವ ವಿಷಯಗಳ ಮೇಲೆ ತರಬೇತಿಯನ್ನು ನೀಡಲಾಗಿದೆ; ಈ ಕೋರ್ಸ್‌ಗಳಿಗಾಗಿ ಎಷ್ಟು ಹಣ 
ವಿನಿಯೋಗಿಸಲಾಗಿದೆ ; (ವಿವರ ನೀಡುವುದು) 


(ಆ) 2016-17 ರಿ೦ದ 2018-19 ಮತ್ತು 2019-20ರವರೆಗೆ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಮೇಳ ನಡೆಸಲಾಗಿದೆ; 
ಎಷ್ಟು ಉದ್ಯೋಗ ಸೃಷ್ಠಿ ಮಾಡಲಾಗಿದೆ ; (ವಿವರ ನೀಡುವುದು) 


(ಇ) ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಪಡೆಯಲು ಸರ್ಕಾರದ 
ಮುಂದಿರುವ ಯೋಜನೆಗಳಾವುವು ; (ಬಿವರ ನೀಡುವುದು) 


(ಈ) ಕೌಶಲ್ಯ ಪಡೆದ ಅಭ್ಯರ್ಥಿಗಳಿಗೆ ಗುಡಿಕೈೆಗಾರಿಕೆಗಳನ್ನು ನಿರ್ನಿಸಲು ಸರ್ಕಾರ ಯಾವರೀತಿ ಸಹಾಯ 
ಮಾಡುತದೆ? (ವಿವರ ನೀಡುವುದು) 


